ಕರ್ನಾಟಿಕ ವಿಧಾನ ಪರಿಷತ್ತು - 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


: 1176 
ಸದಸ್ಯರ ಹೆಸರು : ಕೆ. ಹರೀಶ್‌ ಕುಮಾರ್‌ ( ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ :ದಿನಾ೦ಕ:07.03.2022 _ 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 

ಘ. ಪ್ರಶ್ನೆ ಉತ್ತರೆ 7 
ಸಂ 


ಅ. | ರಾಜ್ಯದಲ್ಲಿ ಇತ್ತೀಚಿನವರೆಗೆ ಎಷ್ಟು ಸರ್ಕಾರಿ ಪ್ರಾಥಮಿಕ 


ಮತ್ತು ಪ್ರೌಢ ಶಾಲೆಗಳಿಗೆ ಅಗ್ನಿಶಾಮಕ ಇಲಾಖೆಯಿಂದ 
ಅಗ್ನಿ ಸುರಕ್ಷತಾ ಸಲಹಾ ಪತ್ರ (Advisory Certificate) 
ಸಮಾಪನ ಪತ್ರ (compliance certificate) 
ಪಡೆಯಲಾಗಿದೆ; (ಶಾಲೆಗಳ ಹೆಸರು ಸಹಿತ ಜಿಲ್ಲಾವಾರು 


| ಮಾಹಿತಿನೀಡುವುದು) 


ಆ. 


ರಾಜ್ಯದಲ್ಲಿ ಇತ್ತೀಚಿನವರೆಗೆ ಎಷ್ಟು ಸರ್ಕಾರಿ ಪ್ರಾಥಮಿಕ 
ಮತ್ತು ಪೌಢ ಶಾಲೆಗಳಿಗೆ ಲೋಕೋಪಯೋಗಿ 
ಇಲಾಖೆಯಿಂದ “ನ್ಯಾಷನಲ್‌ ಬಿಲ್ಲಿಂಗ್‌ ಕೋಡ್‌ 
ನಿಯಮಾವಳಿಗಳನ್ನಯ ಕಟ್ಟಡ ಸುರಕ್ಷತಾ ಪ್ರಮಾಣ 
ಪತ್ರ ಪಡೆಯಲಾಗಿದೆ? (ಹಾಗಿದ್ದಲ್ಲಿ ಶಾಲೆಗಳ ಹೆಸರು 


1 ಸಹಿತ ಜಿಲ್ಲಾವಾರು ಮಾಹಿತಿ ನೀಡುವುದು) 


ಸರ್ಕಾರಿ . ಪ್ರಾಥಮಿಕ ಮತ್ತು ಪ್ರೌಢ ಶಾಯೆಗಳ 
ಕಟ್ಟಡಗಳು ಸರ್ಕಾರಿ ಸ್ವಾಮ್ಯದ: 
ಕಟ್ಟಡಗಳಾಗಿರುವುದರಿಂದ ಈ ಕಟ್ಟಡಗಳ 
ಕಾಮಗಾರಿಯನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ 
ಅಭಿಯಂತರರಿಂದ ಪ್ರಮಾಣಿಕರಿಸಲಾಗಿರುತ್ತದೆ. 
ಜೊತೆಗೆ ಹೆಚ್ಚಿನ ಕಟ್ಟಡಗಳು ನಲಮಹಡಿಯಲ್ಲಿದ್ದು, 
ಸದರಿ ಕಟ್ಟಡಗಳನ್ನು ಮಕ್ಕಳ ಸುರಕ್ಷತೆ. ಕುರಿತಂತೆ 
ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ 
ನಿರ್ಮಿಸಲಾಗುವುದರಿಂದ ಅಗ್ನಿ ಸುರಕ್ಷತೆಯ ಬಗ್ಗೆ 
ಯಾವುದೇ ಹೆಚ್ಚಿನ ಕ್ರಮವಹಿಸಲಾಗಿರುವುದಿಲ್ಲ. 
ಅಗ್ನಿ ಸುರಕ್ಷತೆಯ ಅವಶ್ಯಕತೆಯು ಬಹುಮಹಡಿ | 
ಕಟ್ಟಡಗಳಿಗೆ ಅನ್ನ್ವಯವಾಗುತ್ತಿದ್ದ, ಈ ಸಂಬಂಧ 
ಸರ್ಕಾರಿ. ಪ್ರಾಥಮಿಕ. ಮತ್ತು ಪ್ರೌಢ ಶಾಲೆಗಳಲ್ಲಿ 
ಕನಿಷ್ಠ ಮಟ್ಟದ ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡ 
ಸುರಕ್ಸೆತಯ ಕ್ರಮಗಳನ್ನು ಅಳವಡಿಸಲು 
ಅನುಕೂಲವಾಗುವಂತೆ ವಿವಿಧ ಹಂತಗಳಲ್ಲಿ 
ಸಂಬಂಧಪಟ್ಟಿ ಇಲಾಖಾ ಅಧಿಕಾರಿಗಳೊಂದಿಗೆ 
ನಡೆದ ಸಭೆಗಳಲ್ಲಿ ಚರ್ಚಿಸಲಾಗಿರುತ್ತದೆ. 


ಸಂಖ್ಯೆ: ಇಪಿ 13 ಪಿಎ೦ಎ 2022 


ಫ್‌) 
ಪ್ರಾಥವಿ್‌ಕ ಮತ್ತು ಪ್ರೌಢ ಶಿಕಣ 
ಹಾಗೂ ಸಕಾಲ ಸಜಿವರು 


